ಕರ್ನಾಟಿಕ ವಿಧಾನ ಪರಿಷತ್ತು 


ಚುಕ್ಕೆ ಗುರುತಿಲ್ಲದ ಪ್ರಶ್ನೆ ಸಂಖ್ಯೆ : , 1980 
ಸದಸ್ಯರ ಹೆಸರು : ಶ್ರೀ ರಾಜೇಂದ್ರ ರಾಜಣ್ಣ 
(ಸೈಳೀಯ ಸಂಸ್ಥೆಗಳ ಕೇತು) 
ಉತ್ತರಿಸಬೇಕಾದ ದಿನಾಂಕ 16-03-2022 
ಉತ್ತರಿಸುವ ಸಚಿವರು: ಕಂದಾಯ ಸಚಿವರು 
ಪ್ರಶ್ನೆ ಉತ್ತರ | 


(ಅ) ತುಮಕೂರು ಜಿಲ್ಲೆಯಲ್ಲಿ ಕಳೆದ ಎರಡು 
ವರ್ಷಗಳಿಂದ ಸುರಿದ ಅಕಾಲಿಕ 
ಮಳೆಯಿಂದಾಗಿ ಮನೆಗಳನ್ನು 
ಕಳೆದುಕೊಂಡ ಕುಟುಂಬಗಳೆಷ್ಟು; 


ತುಮಕೂರು ಜಿಲ್ಲೆಯಲ್ಲಿ 2020ನೇ ಸಾಲಿನಲ್ಲಿ ಅಕಾಲಿಕ 
ಮಳೆಯಿಂದ ಯಾವುದೇ ಮನೆ ಹಾನಿಯಾಗಿರುವುದಿಲ್ಲ. 
2021ನೇ ಸಾಲಿನಲ್ಲಿ ಅಕಾಲಿಕ ಮಳೆಯಿಂದ 1684 
ಮನೆಗಳ ಹಾನಿಯಾಗಿರುತ್ತದೆ. 


(ಆ) ಮನೆ. ಕಳೆದುಕೊಂಡ ಸಂತ್ರಸ್ಥ 
ಕುಟುಂಬಗಳಿಗೆ ಪುನರ್ವಸತಿಯನ್ನು 
ಕಲ್ಪಿಸಲಾಗಿದೆಯೇ; ಹಾಗಿದ್ದಲ್ಲಿ ಎಷ್ಟು 
ಕುಟುಂಬಗಳಿಗೆ ಸದರಿ ಸೌಲಭ್ಯವನ್ನು 
| ಕಲ್ಪಿಸಲಾಗಿದೆ. 


(ಇW) ಇನ್ನೂ ಎಷ್ಟು ಕುಟುಂಬಗಳಿಗೆ 
ಪುನರ್ವಸತಿ ಸೌಲಭ್ಯ ಕಲ್ಪಿಸುವುದು 


ಬಾಕಿಯಿದೆ; (ತಾಲ್ಲೂಕುವಾರು 
ಮಾಹಿತಿಯನ್ನು ನೀಡುವುದು) 


ಅತಿವೃಷ್ಣಿಯಿಂದ ಮನೆಹಾನಿಯಾದ ಸಂತ್ರಸ್ಮ್ಥರು ಸ್ವತಃ 
ತಾವೇ ಮನೆ ನಿರ್ಮಾಣ ಮಾಡಿಕೊಳ್ಳಬೇಕಾಗಿದ್ದು, 


ಸರ್ಕಾರದಿಂದ ಆರ್ಥಿಕ ನೆರವು ನೀಡಲಾಗುತ್ತದೆ. 


ಸರ್ಕಾರದಿಂದ 32 ಪೂರ್ಣ ಹಾಗೂ 328 ತೀವ್ರ 
| ಹಾನಿಯಾದ ಮನೆಗಳಿಗೆ ಪ್ರಥಮ ಕಂತಿನಲ್ಲಿ 
ರೂ.5,100/- ಪರಿಹಾರ ಪಾವತಿಸಲಾಗಿದೆ. IK 
ಸದರಿ ಅನುದಾನದಿಂದ ಮನೆ ಮಾಲೀಕರಿಗೆ ಮನೆ 
ನಿರ್ಮಾಣದ ಹಂತ-ಹಂತವಾರು ಪ್ರಗತಿಯನುಸಾರ 


ವಿವಿಧ ಕಂತುಗಳಲ್ಲಿ ಪರಿಹಾರ ಪಾವತಿಸಲಾಗುತ್ತದೆ. 


ಭಾಗಶಃ ಹಾನಿಯಾದ 1324 ಮನೆಗಳ ಮಾಲೀಕರಿಗೆ 
ಒಂದೇ ಕಂತಿನಲ್ಲಿ ತಲಾ ರೂ.50,000/- 
ಪಾವತಿಸಲಾಗಿದೆ. 


ದಂತೆ 


4 


(ಈ) ಬಾಕಿ ಇದಲ್ಲಿ, ಯಾವ ಕಾರಣಗಳಿಂದ 
ಈ ಬಗ್ಗೆ ಸರ್ಕಾರ ಕೈಗೊಂಡ ಕ್ರಮವೇನು? 
(ಮಾಹಿತಿ ನೀಡುವುದು) 


ಉದ್ಯವಿಸುವುದಿಲ್ಲ. 


ಕಂಇ 116 ಟಿಎನ್‌ಆರ್‌ 2022 


ಸಂ 


ಕಂದಾಯ ಸಚಿವರು 


